' -ಕರ್ನಾಟಕೆ ವಿಧಾನ ಪರಿಷತ್ತು 


ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರು 
ಸಂಖ್ಯೆ 


" ಚುಕ್ಕೆ ಗುರುತಿಲ್ಲದ ಪ್ರಶ್ನೆ 


ಉತ್ತರಿಸಬೇಕಾದ ದಿನಾಂಕ 


| ಉತ್ತರಿಸಬೇಕಾದ. ಸಚಿವರು 


: ಶ್ರೀ ಮುನಿರಾಜುಗೌಡ ಪಿ.ಎಂ 
: 1303 
"08-03-2022 


 : ಸಹಕಾರ ಸಚಿವರು 


ಕಸಂ ಪತ್ನೆ ಉತ್ತರ 
| ಕೋಲಾರ ಮತ್ತು ಚಿಕ್ಕಬಳ್ಳಾಪುರ 
ಅ) |ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್‌ನಲ್ಲಿ 
ಸ್ವ-ಸಹಾಯ ಗುಂಪುಗಳ ಸಾಲದ 
ಮೇಲೆ ತಪ್ಪಾಗಿ ಬಡ್ಡಿವಸೂಲಿ ಹೌದು, ಬಂದಿದೆ. 
” | ಮಾಡಿರುವುದು ಸರ್ಕಾರದ ಗಮನಕ್ಕೆ | - 
ಬಂದಿದೆಯೇ: { 
ತತಸ್ಥನ "ನಹದ್ಧ ವಾವ್‌ ಸವಾರ ಮತ್ತ ಪವಕ್ಯಾಪಾಕ ನನ್ನ್‌ ನರನ 
ಆ) | ಕೈಗೊಳ್ಳಲಾಗಿದೆ; ಬ್ಯಾಂಕಿನ ಕೆ.ಜಿ.ಎಫ್‌ ಶಾಖೆಯಲ್ಲಿ ನಿಯಮಗಳನ್ನು ಉಲ್ಲಂಘಿಸಿ 
ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ ನಿಗಧಿಪಡಿಸಿರುವ 
ಬಡ್ಡಿದರಕ್ಕಿಂತ ಬ್ಯಾಂಕಿನವರು ಹೆಚ್ಚು ಬಡ್ಡಿ ಕ್ಷೈಂ ಮಾಡಿರುತ್ತಾರೆಂದು 
ಆರೋಪಿಸಿ ಮಾಜಿ ಶಾಸಕರಾದ ಶ್ರೀ ವೈ ಸಂಪಂಗಿ ಇವರು 
ನಿಬಂಧಕರಿಗೆ ದೂರನ್ನು ನೀಡಿರುತ್ತಾರೆ. ಈ ದೂರನ್ನು ಆಧರಿಸಿ 
ದಿನಾಂಕ:18.11.2021' ರಲ್ಲಿ ಸಹಕಾರ ಸಂಘಗಳ ಉಪ 
ನಿಬಂಧಕರು, 4ನೇ ವಲಯ, ಬೆಂಗಳೂರು ನಗರ ಜಿಲ್ಲೆ ಇವರನ್ನು 
ಕಲಂ 65 ರ ಪರಿವೀಕ್ಷೆಣಾಧಿಕಾರಿಯಾಗಿ ಸಹಕಾರ ಸಂಘಗಳ 
ಜಂಟಿ ನಿಬಂಧಕರು, ಬೆಂಗಳೂರು ಪ್ರಾಂತ ಇವರು ನೇಮಿಸಿದ್ದು, 
ಪರಿವೀಕ್ಷಣೆಯು ಪ್ರಗತಿಯಲ್ಲಿರುತ್ತದೆ. 
ಸದರಿ ಪರಿವೀಕ್ಷಣೆ ಪೂರ್ಣಗೊಂಡು ವರದಿ ಸ್ಥೀಕೃತವಾದ 
ನಂತರ ಪರಿಶೀಲಿಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ 
ಕೈಗೊಳ್ಳಲಾಗುವುದು. 
ವಿಳಂಬ ಮಾಡುತ್ತಿರುವ ಸಹಕಾರ 'ಸಂಘಗಳ ಜಂಟಿ ನಿಬಂಧಕರು, `ಬೆಂಗಳೂರು 
ಈ) | ಅಧಿಕಾರಿಗಳ ವಿರುದ್ಧ ಸರ್ಕಾರ | ಪ್ರಾಂತ ಇವರು' ಸಹಕಾರ ಸಂಘಗಳ ಉಪ ನಿಬಂಧಕರು ಹಾಗೂ 


ಕೈಗೊಂಡ ಕ್ರಮವೇನು? 


ಕಾರ್ಯದರ್ಶಿ, ಕರ್ನಾಟಕ ರಾಜ್ಯ ಸಹಕಾರ ಗ್ರಾಹಕರ 
ಮಹಾಮಂಡಳ, ಬೆಂಗಳೂರು ಇವರನ್ನು: ಕಲಂ 65 ರ 
ಪರಿವೀಕ್ಷಣಾಧಿಕಾರಿಯಾಗಿ B:21.10.2021 


ರಂದು ನೇಮಿಸಿ 
ಆದೇಶ ಹೊರಡಿಸಿದ್ದರು. | 


ಆದರೆ, ಸದರಿ ಅಧಿಕಾರಿಯು ದಿನಾಂಕ:09.11.2021 ರಂದು 
ಜಂಟಿ ನಿಬಂಧಕರಿಗೆ ಮನವಿ ಸಲ್ಲಿಸುತ್ತಾ ಎರವಲು ಸೇವೆಯ 


L 


"11-2021 “ರಲ್ಲಿ -: ಸಹಕಾರ --ಸಂಘಗಳ “ಉಪ--ನಿಬಂಧಕರು, : 4ನೇ- 


ಮೇಲೆ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವುದರಿಂದ ಪರಿವೀಕ್ಷಣೆ | 
ಕಾರ್ಯ ಕೈಗೊಳ್ಳಲು ಸಾಧ್ಯವಾಗುತ್ತಿಲ್ಲವೆಂದು ತಿಳಿಸಿದ್ದರಿಂದ ಸದರಿ | 
ಪರಿವೀಕ್ಷಣಾಧಿಕಾರಿಯನ್ನು ಬದಲಾಯಿಸಿ ಸಹಕಾರ ಸಂಘಗಳ; 
"ಜಂಟಿ"ನಿಬಂಧಕರು;-ಬೆಂಗಳೂರು-ಪ್ರಾಂತ”ಇವರು "ದಿನಾಂಕ18-; 


ವಲಯ, ಬೆಂಗಳೂರು ನಗರ ಜಿಲ್ಲೆ ಇವರನ್ನು ಕಲಂ 65 ರ 
ಪರಿವೀಕ್ಷಣಾಧಿಕಾರಿಯಾಗಿ ನೇಮಿಸಿದ್ದು, ಪ್ರಸ್ತುಶ ಪರಿವೀಕ್ಷಣೆಯು 
ಪ್ರಗತಿಯಲ್ಲಿರುತ್ತದೆ. | 


ಸಂಖ್ಯೆ : ಸಿಒ 86 ಸಿಎಲ್‌ಎಸ್‌ 2022 


(ಎಸ್‌ ಟಿ. ಸೋಮಶೇಖರ್‌) 
ಸಹಕಾರ ಸಚಿವರು. 


